RNI No. KARBIL /2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ 
Volume 148 


ಬೆಂಗಳೂರು, ಗುರುವಾರ, ಜುಲೈ ೧೮, ೨೦೧೩ ( ಆಷಾಢ ೨೭, ಶಕ ವರ್ಷ ೧೯೩೫) 
Bangalore , Thursday , July 18 , 2013 ( Ashadha 27 , Shaka Varsha 1935 ) 


ಸಂಚಿಕೆ ೨೯ 
Issue 29 


ಭಾಗ ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 53 ಶಿಸನೇ 2013, ಬೆಂಗಳೂರು, ದಿನಾಂಕ : 05 - 06 - 2013. 
ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 72 ಶಿಸವೇ 2009, ದಿನಾಂಕ : 03 - 07 -2009ರಲ್ಲಿ ಶ್ರೀ ಎ.ಜಿ. ಕೊಡ್ಡಿ ಇವರನ್ನು 3ನೇ ಹಣಕಾಸು 
ಆಯೋಗದ ವರದಿಯ ಶಿಫಾರಸ್ಸುಗಳನ್ನು ಅನುಷ್ಠಾನಗೊಳಿಸಲು ರಚಿಸಿರುವ ಕಾರ್ಯಪಡೆಗೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿತ್ತು. ಇವರು 
ದಿನಾಂಕ : 14 - 05 - 2013 ರಂದು ಸರ್ಕಾರಕ್ಕೆ ರಾಜೀನಾಮೆ ಸಲ್ಲಿಸಿರುತ್ತಾರೆ. ಅವರು ಸಲ್ಲಿಸಿರುವ ರಾಜೀನಾಮೆಯನ್ನು ರಾಜೀನಾಮೆ ಸಲ್ಲಿಸಿದ ದಿನಾಂಕದಿಂದ 
ಅಂಗೀಕರಿಸಲಾಗಿದೆ ಹಾಗೂ ಅವರಿಗೆ ರಾಜ್ಯ ಸಚಿವ ಸ್ಥಾನಮಾನ ನೀಡಿ ಒದಗಿಸಲಾಗಿದ್ದ ಎಲ್ಲಾ ಸೌಲಭ್ಯಗಳನ್ನು ರಾಜ್ಯ ಸಚಿವ ಸ್ಥಾನಮಾನದೊಂದಿಗೆ 
ರದ್ದುಪಡಿಸಲಾಗಿದೆ. 

ಎಸ್. ನಾಗರಾಜಪ್ಪ 
P . R. 393 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ರಾಜ್ಯ ಶಿಷ್ಠಾಚಾರ). 


SC-100 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 

ಇ 5 ಸಾಂಪಅ 2013, ಬೆಂಗಳೂರು, ದಿನಾಂಕ : 11 - 06 -2013. 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಆಇ 33 ಇಸಾಂಹ 2011, ದಿನಾಂಕ : 20 -06 -2011ರಲ್ಲಿ ಶ್ರೀ ಅಜಯ್ ಸೇಠಿ, ಭಾ. ಆ.ಸೇ ., ಸರ್ಕಾರದ 
ಪ್ರಧಾನ ಕಾರ್ಯದರ್ಶಿಗಳು, ಆರ್ಥಿಕ ಇಲಾಖೆ, (ಆಯವ್ಯಯ ಮತ್ತು ಸಂಪನ್ಮೂಲ), ಬೆಂಗಳೂರು, ಇವರನ 
ಲಿಮಿಟೆಡ್, ಬೆಂಗಳೂರಿನ ನಿರ್ದೇಶಕರುಗಳ ಮಂಡಳಿಯಲ್ಲಿ ನಿರ್ದೇಶಕರನ್ನಾಗಿ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಲಾಗಿತ್ತು. ಸದರಿಯವರು 
ವರ್ಗಾವಣೆ ಹೊಂದಿರುವುದರಿಂದ ಅವರ ಬದಲಾಗಿ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್ 280 ಎಸ್ ಎಎಸ್ 2013, ದಿನಾಂಕ: 15 - 04 - 2013 
ರನ್ವಯ ಶ್ರೀ ಅರವಿಂದ ಶ್ರೀವಾತ್ಸವ, ಭಾ . ಆ. ಸೇ ., ಕಾರ್ಯದರ್ಶಿಗಳು ( ಆಯವ್ಯಯ ಮತ್ತು ಸಂಪನ್ಮೂಲ), ಆರ್ಥಿಕ ಇಲಾಖೆ, ಬೆಂಗಳೂರು, ಇವರನ್ನು 
ನಬಾರ್ಡ್ ಫೈನಾನ್ಸಿಯಲ್ ಸರ್ವೀಸಸ್ ಲಿಮಿಟೆಡ್, ಬೆಂಗಳೂರಿನ ನಿರ್ದೇಶಕರುಗಳ ಮಂಡಳಿಯಲ್ಲಿ ನಿರ್ದೇಶಕರ ಸ್ಥಾನಕ್ಕೆ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಆರ್. ವಸಂತ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರ), 

ಆರ್ಥಿಕ ಇಲಾಖೆ ( ಸಾಂಸ್ಥಿಕ ಹಣಕಾಸು ). 
( ೧೯೩) 


059 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಜುಲೈ ೧೮, ೨೦೧೩ 


ಭಾಗ ೨ 


FINANCE SECRETARIAT 

NOTIFICATION 
NO . FD 5 PIF 2013 , Bangalore , dated : 11 - 06 - 2013 . 


In Government Notification FD 33 MIF 2011, dated : 20 -06 - 2011 Sri. Ajay Seth , I.A .S ., Principal Secretary to Govt., (B & R ), 
Finance Department had been nominated as Director on the Board of Directors of NABARD Financial Services Limited , Bangalore . As 
he has been transferred and as per Government Notification No. DPAR 280 SAS 2013 , dated : 15 -04 -2013, Sri Aravind Shrivastava, 
IAS , Secretary to Government (Budget and Resources ), Finance Department, Bangalore, has been nominated as Director on the Board 
of Directors ofNABARD Financial Services Limited , Bangalore with immediate effect and until further orders. 

By order and in the name of the Government ofKarnataka 

R . VASANTHA 
P . R . 394 

Under Secretary to Government (E /c), 

Finance Department (Institutional Finance ). 
HIGH COURT OF KARNATAKA 

NOTIFICATION 
No.HCE 249/ 2011( JW ), Bangalore , dated : 06th June , 2013 . 
In exercise of powers conferred under article 229 of the constitution of India and rule 7 of the High Court of Karnataka service 
(Conditions of Service and Recruitment) Rules , 1973 , as amended from time to time and all the powers enabling thereunto . Hon ble the 
Chief Justice is pleased to upgrade the following officials from the cadre of Senior JudgmentWriters in the pay scale of Rs. 20000-500 
21000 -600 -24600-700 - 28800 -800 — 33600 - 36300 (Group -C ) to that of 22800-600 - 24600 -700 -28800 -800 - 33600 -900 - 39000 - 1050 
43200 (Group - B ) and to re- designate them as COURT SECRETARIES with immediate effect: 
Name of the Officials 

Name of the Officials 
Sl.No . 

Sl.No . 
(Sri/Smt) 

(Sri/Smt) 
1 Shakambari 

K Sumathy 
MV Sheela 

NA Sandhya 
B S Sushmalakshmi 

K Srinivasmurthy 
SU Bademiya 

PS Geethakumari 
5 AL Bhagya 

30 TS Nagarathna 
KG Renukamba 

31 BK Padmavathi 
C Prema 

32 BG Nandini 
Chandrakala 

33 Juanita Thejaswini 
BK Mahendra kumar 

34 D Hema 
V Krishna 

35 R Suma 
V Balakrishnan 

36 R Rekha 
Shylaja Harinath 

HR Pushpalatha 
Suma 

38 T Lakshmi 
A G Vasudeva 

39 J Swamy 
15 DV Radhika 

40 S Pankaja 
16 Shyamala 

41 KM Vijayalakshmi 
17 SP Sudha 

42 S R Leelavathi 
Aseefa Parveen 

B A Krishna Kumar 
B N Vijayalakshmi 

R Kiran Kumar 
| M Sunanda 

45 M Nagarathna 
C Shobha 

46 B Sharadavani 
22 KM Somashekar 

47 Rajeshwari M Sapare 
23 BM Veena 

48 H B Ambika 
24 HK Hema 

49 Sadia Sultana 
25 N Lakshminarayana 

50 BN Suma 


10 


11 


14 


18 


19 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೧೮, ೨೦೧೩ 


0538 


The Pay of the said Officers shall be fixed accordingly . 
NOTE : 
1 . The above Notification is issued pursuant to the High Court of Karnataka Service (Conditions of Service and 

Recruitment) Rules, 1973 , as amended by High Court of Karnataka Service (Conditions of Service and Recruitment) 
Rules , 1973, (1 Amemdment) Rules . 2013 and the financial approval accorded by Government of Karnataka vide 
Government Order No. LAW 83 LAC 2013 dated 30 -04- 2013 for upgradation of 73 posts of Court Secretaries for a 

period of two years . 
2 . The Upgradation and redesignation of officials i.e. Smt C . Prema, Smt Shylaja Harinath , Smt B M Veena, 

Sri N Lakshminarayana and Smt Juanita Tejaswini are in accordance with their ranking held as on 20 -08 -2009 which is 
fixed as per the directions contained in Notification No HCE 249/2011 (SJW ) dated 03-04 -2013 and their such 
upgradation and seniority shall be subject to the result of WP No 19038 – 41/ 2013 pending in the High Court of 
Karnataka Principal Bench at Bangalore . 
The upgradation and redesignation accorded to Sri R . Kiran Kumar shall be subject to the result of the 
W .P .No 77768/ 2013 which is pending before the High Court Circuit Bench at Dharwad . 


3 . 


By Order of Hon ble The Chief Justice , 

L . SUBRAMANYA , 
Registrar (Administration ). 


P . R . 379 


HIGH COURT OF KARNATAKA 

NOTIFICATION 
No .HCE 1/2005 (AR ), Bangalore, dated : 04th June, 2013 . 


In exercise of powers conferred under article 229 of the Constitution of India and rule 7 of the High Court of Karnataka 
service (Conditions of Service and Recrutiment) Rules , 1973 , as amended from time to time and all the powers enabling thereunto . 
Hon ble the Chief Justice is pleased to promote the following Group -B officers of this office to officiate as Assistant Registrars 
(Group - A ) in grade of 28100 -700 - 28800 -800 -33600 - 900 -39000 -1050 -45300 -1200 -50100 , with immediate effect in the vacancies shown 
against their names: 


Si. 


Name & Designation of the Officer 

(Sri/Smt) 


Vacancy caused due to 


No . 


Shivanna , 
Section Officer 


Promotion of Sri Mallayya , Court Officer as Assistant Registrar 
(This vacancy was filled up by promoting Sri B . Balakrishna Kumar, 
Section Officer as Assistant Registrar on 02 -05 -2011. However the 
said officer was retrospectively promoted as Assistant Registrar 
from 23 -07 - 2009 by virtue of Judgment in WA 1934 -38 /2011. Hence 
this vacancy has been filled up now .) 
Switching over from the cadre of Assistant Registrar to the cadre of 
Assistant Registrar (Secretarial Services ) by Sri S . Sathyarthy. 


2 


D . Arunakumari, 
Court Officer 


M .H . Umadevi 
Section Officer 
P . Chengalarayadu, 
Section Officer 


Switching over from the cadre of Assistant Registrar to the cadre of 
Assistant Registrar (Secretarial Services) by Smt N . Triveni. 
Switching over from the cadre of Assistant Registrar to the cadre of 
Assistant Registrar ( Secretarial Services ) by Smt S . Bharathi Bai. 


A S Kumbaragerimath , 
Court Officer 


Switching over from the cadre of Assistant Registrar to the cadre of 
Assistant Registrar (Secretarial Services ) by Smt. B .M .Manjula 


B . Gangadharaiah , 
Section Officer 
MV Susheela , 
Section Officer 


Switching over from the cadre of Assistant Registrar to the cadre of 
Assistant Registrar (Secretarial Services) by Smt. B . Anitha . 
Switching over from the cadre of Assistant Registrar to the cadre of 
Assistant Registrar (Secretarial Services ) by Sri . N .Mahesha 
Promotion of Sri Doddahucchegowda, Assistant Registrar as Deputy 
Registrar 


B Anand, 
Court Officer 


na 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೮, ೨೦೧೩ 


ಭಾಗ ೨ 


SI. 


Vacancy caused due to 


No . 


Name & Designation of the Officer 

(Sri/Smt) 
P . R . Gopalachar , 
Section Officer 
S . Rajagopala , 
Section Officer 
Chandrakanth , 
Court Officer 


Promotion of Sri C .L . Vijaya Kumar, AssistantRegistrar as Deputy 
Registrar 
Foregoing of promotion by Smt N . Lakshmidevi, Section Officer 
promoted as Assistant Registrar. 
Retirement of Sri. M Munikrishna, Assistant Registrar 


Retirement of Sri C .S . Kumar, Assistant Registrar 


K . Kodandarama , 
Section Officer 


Retirement of Smt. Sheshamma, Assistant Registrar 


Manjunatha Nagappa Moger , 
Section Officer 


Retirement of Sri. Narasimhaiah , Assistant Registrar 


Hemappa C . Chikkanaji , 
Court Officer 


Retirement of Smt. M .Manjula , Assistant Registrar 


K . Shivanna, 
Section Officer 


16 


Retirement of Sri K . Krishnaiah , Assistant Registrar 


S . Jayarama Nayak , 
Section Officer 


NOTE : 
1. The above promotion shall be subject to the final decision to be taken with regard to representations submitted by the 

officers regarding redoing of promotions in the cadre of Assistant Registrars and also the finalization of entire process of 

redoing of promotions as per Judgment in WA 1934 -38 /2011 . 
2 . The above promotion shall also be subject to result of W .P No . 18612 - 15 / 2013 pending before the High Court of 
Karnataka . 

By Order of Hon ble The Chief Justice , 

R . B .BUDIHAL , 
P .R . 380 

Registrar General. 


HIGH COURT OF KARNATAKA 

NOTIFICATION 
No .HCE 1/2005 (AR ), Bangalore, dated : 04th June , 2013 . 
In exercise of powers conferred under article 229 of the Constitution of India and rule 7 of the High Court of Karnataka 
service (Conditions of Service and Recrutiment) Rules , 1973, as amended from time to time and all the other powers enabling 
thereunto . Hon ble the Chief Justice is pleased to promote the following Senior Assistants of this office Section Officer (Group - B ), in the 
scale of pay of Rs. 22800 -600 - 24600 -700 - 28800 -800 -33600 - 900- 39000 -1050 -43200 , with immediate effect in the vacancies noted 
aganist their names : 


Vacancy caused due to 


Name of the Official 

(Sri/Smt) 
S . Shashikala 


Promotion of Sri Shivanna , Section Officer as Assistant Registrar 


HTKrishnappa 


Promotion of Smt M .H . Umaveni, Section Officer as Assistant Registrar 


C .N . Saraswathi 


K . T. Keshava 


Hemalatha N Nayak 


Promotion of Sri P . Chengalarayadu, Section Officer as Assistant Registrar 
Promotion of Sri B . Gangadharaiah , Section Officer as Assistant Registrar 
Promotion of Smt. M . V. Susheela, Section Officer as Assistant Registrar 
Promotion of Sri P .R . Gopalachar, Section Officer as Assistant Registrar 
Promotion of Sri S. Rajagopala, Section Officer as Assistant Registrar 


D . Yellappa 


V . Narayanaswamy 


Sridevi Gouthamraj Maran 


Promotion of Sri K . Kodandarama, Section Officer as AssistantRegistrar 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೮, ೨೦೧೩ 


೧೯೭ 


Name of the Official 

(Sri/Smt) 


Vacancy caused due to 


No . 


M Kusuma 


Promotion of Sri M .N . Moger, Section Officer as Assistant Registrar 


10 


CM Triveni 


Promotion of Sri K . Shivanna, Section Officer as Assistant Registrar 


11 


Ramesh G Kudri 


Promotion of Sri S . JayaramaNayak , Section Officer as Assistant Registrar 


NOTE: 
1 . The Seniority of the above officials in the promoted cadre of Section Officer shall be subject to the result of Disciplinary 

Enquires pending aganist Sri V Y Hanumantharaju and SriKH Gururaj, Senior Assistants . 


By Order of Hon ble The Chief Justice , 

L . SUBRAMANYA, 
Registrar (Administration ). 


P . R . 383 


ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಸಂವಾಪ್ರ: 85ಪಿಐಪಿ: 2013, ಬೆಂಗಳೂರು, ದಿನಾಂಕ : 06ನೇ ಜೂನ್, 2013. 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು , ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ, ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಈ ಕೆಳಕಂಡ ನಿಗಮ / ಮಂಡಳಿಗಳ ಅಧ್ಯಕ್ಷರ ಹುದ್ದೆಯಲ್ಲಿ ಅಧಿಕ ಪ್ರಭಾರದಲ್ಲಿರಿಸಿ ನೇಮಿಸಿದೆ. 

1. ಶ್ರೀ ಕಂಠೀರವ ಸ್ಟುಡಿಯೋ ನಿಗಮ ನಿಯಮಿತ, ಬೆಂಗಳೂರು. 
2. ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ , ಬೆಂಗಳೂರು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಿ. ಮಂಜುಳ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 384 

ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ, ( ವಾರ್ತಾ ಶಾಖೆ). 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 104 ಪಿಟಿಡಿ 2013, ಬೆಂಗಳೂರು, ದಿನಾಂಕ : 12ನೇ ಜೂನ್, 2013. 
ರಾಜೀವ್‌ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ , ಬೆಂಗಳೂರು ಇಲ್ಲಿ ನಿಯೋಜನೆ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಡಾ|| ಮುನೀರ್ 
ಅಹಮ್ಮದ್ ಆರ್. ಪ್ರಾಧ್ಯಾಪಕರು, ಇವರ ಸೇವೆಯನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸೇವೆಯಿಂದ ಈ ಕೂಡಲೇ ಜಾರಿಗೆ 
ಬರುವಂತೆ ಹಿಂಪಡೆದು ಸರ್ಕಾರಿ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ , ಬೆಂಗಳೂರು ಇಲ್ಲಿ ಖಾಲಿ ಇರುವ ಅನಾಟಮಿ ವಿಭಾಗದ 
ಪ್ರಾಧ್ಯಾಪಕರ ಹುದ್ದೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಕೆ.ಎನ್ . ಹರಿಣಿಯಮ್ಮ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 385 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ( ಭಾರತೀಯ ವೈದ್ಯ ಪದ್ಧತಿ). 


HIGH COURT OF KARNATAKA 

NOTIFICATION 
GOB(I) 4 (1) /2013, Bangalore, dated : 17th June, 2013. 

PART- A . 


In continuation of this office notification of even number dated 27 -05 - 2013 (Part -A ), the transfer and posting of 
Sri L.Subramanya District Judge, OOD , Registrar (Admn.), High Court of Karnataka, Bangalore, as Director, Karnataka Judicial 
Academy, Bangalore , is kept in abeyance till 24 - 06 -2013, in the interest of public service . 


೧೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೮, ೨೦೧೩ 


ಭಾಗ ೨ 


PART- B 
In continuation of this office notification of even number dated 27 -05 - 2013 (Part-B ), the transfer and posting of 
Sri P .D .Waingankar, Chief Judge , Court of Small Causes , Bangalore , as Registrar (Admn.), High Court of Karnataka , Bangalore , is 
kept in abeyance till 24 -06 -2013, in the interest of public service. 

PART - C 
In modification of this office notification of even number dated 27-05- 2013 (Part-C ), Sri P .D .Waingankar, Chief Judge , Court 
of Small Causes , Bangalore , (Under orders of transfer as Registrar (Admn.), High Court of Karnataka, Bangalore) who as been 
transferred and posted as District Judge , OOD , Leave Reserve , High Court of Karnataka , Bangalore , (Vacant Post), is continued as 
such for one more week i.e., till 24 -06 - 2013 . 

By Order of Hon ble the Chief Justice, 

_ R . B . BUDIHAL , 
P . R. 387 

Registrar General. 


ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಾಇ 315 ಎಲ್ಎಸ್‌ಐ 2012 , ಬೆಂಗಳೂರು, ದಿನಾಂಕ : 20ನೇ ಏಪ್ರಿಲ್, 2013. 
ಡಾ|| ಪ್ರದೀಪ್‌ಕುಮಾರ್ ಎಲ್. ಬಿನ್. ಲಾಲ್ಯ ನಾಯಕ್, ಇವರು ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಾಇ 44 ಎಲ್ ಎಸ್‌ಐ 2012 
ದಿನಾಂಕ: 17 - 07 - 2012ರ ಅಧಿಸೂಚನೆಯ ಷರತ್ತಿನ ಕ್ರಮ ಸಂಖ್ಯೆ 2ರ ಪ್ರಕಾರ ನೇಮಕಾತಿ ಆದೇಶವನ್ನು ದಿನಾಂಕ:20 - 07 - 2012ರಂದು ಸ್ವೀಕರಿಸಿ 
15 ದಿನಗಳಲ್ಲಿ ಸೇವಾವರದಿ ಮಾಡಿಕೊಳ್ಳದೆ ನಿಬಂಧನೆಯನ್ನು ಪಾಲಿಸದೆ ಇರುವುದರಿಂದ ಇವರಿಗೆ ದಿನಾಂಕ:17 - 07 - 2012ರಂದು ನೀಡಿರುವ ನೇಮಕಾತಿ 
ಆದೇಶವನ್ನು ರದ್ದುಪಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಗೋವಿಂದಸ್ವಾಮಿ , 
P. R. 386 

ಪೀಠಾಧಿಕಾರಿ - 5 , 
Sc - 50 

ಕಾರ್ಮಿಕ ಇಲಾಖೆ, ( ಕಾರಾವಿಯೋ ( ವೈ ) ಸೇವೆಗಳು). 


HIGH COURT OF KARNATAKA 

NOTIFICATION 
No. LCA-II . 11 ( Rtmt)/ 2011 , Bangalore, dated : 10th June, 2013. 
Sri. B. Venkataramana, Chief Administrative Officer , Prl.District & Sessions Court, Chitradurga, is permitted to retire from 
service on attaining the age of superannuation w . e.f., 30 - 06 -2013 and he may be relieved of his duties on the afternoon of 29 -06 -2013 , 
since 30 -06 - 2013 is general holiday , under Rule 95 (1 ) of K . C .S . Rules . 


By Order, 
V .K .HASYAGAR , 

Assistant Registrar, 
High Court of Karnataka , Bangalore . 


PR. 388 


HIGH COURT OF KARNATAKA 

NOTIFICATION 
GOBI) 28 / 2013, Bangalore, dated : 14th June, 2013, 


In pursuance of Rule 118 - A ( 1) of K .C . S. Rs and as per Government Order No. FD 05 SRS 2012 , dated 14 - 06 -2012 sanction 
is hereby accorded for payment of cash equivalent of leave salary for Earned Leave at the credit of the following retired Judicial 
Officers, subject to maximum of 300 days, on the date of their attaining the age of superannuation i.e., 31 -05 -2013. It is certified that no 
Departmental Enquiry was pending against the said Officers , as on that date. 

1. Sri. S .H . Mittalkod , District Judge (Retd .) 
2. Sri. J.S. Deshpande, District Judge (Retd.) 


By Order of Hon ble the Chief Justice , 

R . B . BUDIHAL , 
Registrar General. 


P . R . 389 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೮, ೨೦೧೩ 


೧೯೯ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 142 ಶಿಸನೇ 2013 , ಬೆಂಗಳೂರು, ದಿನಾಂಕ : 20 -06 - 2013. 
ದಿನಾಂಕ : 20 - 06 - 2013ರ ಸರ್ಕಾರಿ ಆದೇಶ ಸಂಖ್ಯೆ : ವಿಯಇ 68 ವಿಕ್ರಮ 2013 ರಲ್ಲಿ “ವಿಜ್ಞಾನ ಮತ್ತು ತಂತ್ರಜ್ಞಾನ, ದಾರ್ಶನಿಕ 
ಸಮೂಹ” ದ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಪ್ರೋ || ಸಿ.ಎನ್. ಆರ್. ರಾವ್, ಮಾನ್ಯ ಪ್ರಧಾನ ಮಂತ್ರಿಗಳ ವಿಜ್ಞಾನ ಸಲಹಾ ಪರಿಷತ್ತು, ಭಾರತ ಸರ್ಕಾರ, 
ನ್ಯಾಷನಲ್ ರೀಸರ್ಚ್ ಪ್ರೊಫೆಸರ್‌ ಮತ್ತು ಗೌರವ ಅಧ್ಯಕ್ಷರು, ಜವಾಹರಲಾಲ್ ವಿಜ್ಞಾನ ಸಂಶೋಧನಾ ಕೇಂದ್ರ, ಜಕ್ಕೂರು ಅಂಚೆ, ಇವರಿಗೆ ಸದರಿ ಹುದ್ದೆಯ 
ಕಾರ್ಯಭಾರವನ್ನು ವಹಿಸಿಕೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸಂಪುಟ ದರ್ಜೆ ಸಚಿವರ ಸ್ಥಾನಮಾನವನ್ನು 
ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್ . ನಾಗರಾಜಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ - 2, 
P . R . 395 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, 
SC - 100 

( ರಾಜ್ಯ ಶಿಷ್ಠಾಚಾರ). 
HIGH COURT OF KARNATAKA 

NOTIFICATION 
No . GOB (1) 1/ 2013, Bangalore, Dated : 19th June , 2013 . 
In partial Modification of this office Notification of even number dated 20 -05 -2013, the Presiding Officer of the court of 
XXXII Addl. City Civil and Sessions, Bangalore City is concurrently appointed as the Presiding Officer, Fast Track Court-X, Bangalore 
City with immediate effect and until further orders . 

By Order of the High Court 

R . B . BUDIHAL 
PR, 396 

Registrar General 


HIGH COURT OF KARNATAKA 

NOTIFICATION 

No . GOB(1) 2/ 2013, Bangalore , Dated : 17 " June, 2013 . 
In partialmodification of this office Notification of even number dated 20 - 10 - 2012 . the Presiding Officer of the Court of Senior 
Civil Judge and JMFC ., Holenarasipura is directed to itinerate the court of Senior Civil Judge and JMFC ., Arkalgudu for Three days in a 
week instead of two days i.e., on every working Monday, Tuesday and Wednesday, with immediate effect and until further orders. 

By Order of the High Court 

R . B . BUDIHAL 
P . R . 397 

Registrar General 


week in 


ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಪಸಂಮೀ : 102 : ಮೀಊಯೋ 2013, ಬೆಂಗಳೂರು, ದಿನಾಂಕ : 19 -06 - 2013. 
ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮ ( ನಿ) , ಮಂಗಳೂರು ಇದರ ಮೆಮೊರಾಂಡಮ್ ಅಂಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್‌ನ 
ನಿಯಮಾವಳಿಗಳ ನಿಯಮ 23 (1) ರ ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸದರಿ ನಿಗಮದ ಆಡಳಿತ ಮಂಡಳಿಯಲ್ಲಿ ಖಾಲಿ ಇರುವ 
ನಿರ್ದೇಶಕರುಗಳ ಹುದ್ದೆಗೆ ಈ ಕೆಳಕಂಡ ಅಧಿಕಾರಿಗಳನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿ ಆದೇಶಿಸಿದೆ. 

1. ಶ್ರೀ ಅಹ್ಮದ್ ಎ . ಮುಖದರ್‌, ಸರ್ಕಾರದ ಅಪರ ಕಾರ್ಯದರ್ಶಿ , 

ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ. 
ಶ್ರೀಮತಿ ಮಂಜುಳಗೀತ, ಸರ್ಕಾರದ ಉಪ ಕಾರ್ಯದರ್ಶಿ -1, 
ಆರ್ಥಿಕ ಇಲಾಖೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಡಿ . ಎಂ . ರಾಜಣ್ಣ 
P . R . 398 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC - 5 

ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ ( ಮೀ ) . 


೨೦೦ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಜುಲೈ ೧೮, ೨೦೧೩ 

ಭಾಗ ೨ 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಪಸಂಮೀ : 102 : ಮೀಡಿಯೋ 2013, ಬೆಂಗಳೂರು, ದಿನಾಂಕ : 19 - 06 -2013. 
ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮ ( ನಿ), ಮಂಗಳೂರು ಇದರ ಮೆಮೊರಾಂಡಮ್ ಅಂಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್‌ನ 
ನಿಯಮಾವಳಿಗಳ ನಿಯಮ 23ರ ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸದರಿ ನಿಗಮದ ನಿರ್ದೇಶಕರ ಮಂಡಳಿಯ ನಿರ್ದೇಶಕರಾಗಿ 
ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮ (ನಿ), ಮಂಗಳೂರು ಇಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕರ್ತವ್ಯನಿರ್ವಹಿಸುತ್ತಿರುವ ಶ್ರೀ ವಿ.ಕೆ.ಶೆಟ್ಟಿ ಇವರನ್ನು 
ದಿನಾಂಕ : 04 - 02 - 2013 ರಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಡಿ. ಎಂ . ರಾಜಣ್ಣ 
P. R. 399 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC - 5 

ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ : ಆಕುಕ 76 ಪಿಐಎಂ 2013 , ಬೆಂಗಳೂರು, ದಿನಾಂಕ : 21 -06 -2013. 
ಆಯುಷ್ ಇಲಾಖೆಯಡಿ ಬರುವ ಔಷಧ ಪರೀಕ್ಷಾ ಪ್ರಯೋಗಾಲಯ, ಬೆಂಗಳೂರು, ಇಲ್ಲಿ ವೈಜ್ಞಾನಿಕ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿರುವ 
ಡಾ | ಎಸ್. ಪ್ರಭಾಕರ್, ಇವರಿಗೆ ವೇತನ ಶ್ರೇಣಿ ರೂ . 28100- 700 - 28800 - 800 -33600 -900 -39000 -1050 - 45300 -1200 - 50100 ರಲ್ಲಿ 
ವೈಜ್ಞಾನಾಧಿಕಾರಿಯಾಗಿ ಸ್ಥಾನಪನ್ನ ಬಡ್ತಿ ನೀಡಿ, ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಔಷಧ ಪರೀಕ್ಷಾ 
ಪ್ರಯೋಗಾಲಯ , ಬೆಂಗಳೂರು, ಇಲ್ಲಿ ಖಾಲಿ ಇರುವ ವೈಜ್ಞಾನಾಧಿಕಾರಿ ಹುದ್ದೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಕೆ. ಎನ್ . ಹರಿಣಿಯಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 
P . R. 400 

( ಭಾರತೀಯ ವೈದ್ಯ ಪದ್ಧತಿ ಮತ್ತು ಸಮನ್ವಯ ). 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 101 ಪಿಟಿಡಿ 2013 , ಬೆಂಗಳೂರು, ದಿನಾಂಕ : 20 - 06 - 2013. 
ಆಯುಷ್ ಇಲಾಖೆಯಡಿ ಬರುವ ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ , ಬೆಂಗಳೂರು, ಇಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ 
ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಸಹಾಯಕ ಪ್ರಾಧ್ಯಾಪಕರುಗಳಿಗೆ ಎ.ಐ . ಸಿ. ಟಿ. ಇ. ವೇತನ ಶ್ರೇಣಿ ರೂ . 37400 - 67000 AGP 10000/- ರಲ್ಲಿ 
ಪ್ರಾಧ್ಯಾಪಕರಾಗಿ ಸ್ಥಾನಾಪನ್ನ ಬಡ್ತಿ ನೀಡಿ ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಿಸಲಾಗಿದೆ. 


ಕ್ರಮ 


ಹೆಸರು ಮತ್ತು ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 


ಮುಂಬಡ್ತಿ ನೀಡಿ ನೇಮಿಸಿದ ಹುದ್ದೆ 


ಸಂಖ್ಯೆ 


| ಡಾ || ರೆಹಮತ್ತುಲ್ಲಾ ಷರೀಫ್, ಎ. ಎಂ . ಸಹಾಯಕ | ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ , 
ಪ್ರಾಧ್ಯಾಪಕರು Moalejat (Medicine ) ಸರ್ಕಾರಿ ಯುನಾನಿ | ಬೆಂಗಳೂರು, ಇಲ್ಲಿನ ಖಾಲಿ ಇರುವ ಪ್ರಾಧ್ಯಾಪಕರು 
ವೈದ್ಯಕೀಯ ಮಹಾವಿದ್ಯಾಲಯ , ಬೆಂಗಳೂರು. 

( Moalejat ( Medicine) ಹುದ್ದೆಗೆ. 
ಡಾ|| ರಕ್ಷಿಂದಾ ಸುಬಾನಿ, ಸಹಾಯಕ ಪ್ರಾಧ್ಯಾಪಕರು, Ilmul- 1 ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ , 
Advia -Wa-Saidla ( Pharmacology) ಸರ್ಕಾರಿ ಯುನಾನಿ ಬೆಂಗಳೂರು, ಇಲ್ಲಿ ಖಾಲಿ ಇರುವ ಪ್ರಾಧ್ಯಾಪಕರು, 
ವೈದ್ಯಕೀಯ ಮಹಾವಿದ್ಯಾಲಯ , ಬೆಂಗಳೂರು 

Ilmul-Advia -wa-Saidla (Pharmacology) ಹುದ್ದೆಗೆ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ.ಎನ್ . ಹರಿಣಿಯಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 
( ಭಾರತೀಯ ವೈದ್ಯ ಪದ್ಧತಿ ಮತ್ತು ಸಮನ್ವಯ). 


P. R . 403 


ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಘಟಕ - 2, ಬೆಂಗಳೂರು 


